ಸಂ. 


ಅ) 


ಆ) 


ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2 ಸದಸ್ಯರ ಹೆಸರು 


3 ಉತ್ತರಿಸುವ ದಿನಾಂಕ 
4 ಉತ್ತರಿಸುವ ಸಚಿವರು 


[LN 
pS 


ರಾಜ್ಯದಲ್ಲಿ 2016-17 ರಿಂದ 2020-21 ರವರೆಗೆ ಮಾನ್ಯ 
ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ 
ಸಂಬಂಧಿಸಿದಂತೆ, ಪ್ರತಿಯೊಂದು ವರ್ಷದಲ್ಲೂ ಮಾನ್ಯ 
ಶಾಸಕರುಗಳು ಸೂಚಿಸಿರುವ ರೂ.2.00 ಕೋಟಿ ಮೊತ್ತದ 
ಕಾಮಗಾರಿಗಳಿಗೆ ಅಸುದಾನ ಒದಗಿಸಲಾಗಿದೆಯೇ; (ಪ್ರತಿ 
ವರ್ಷದ ಅನುದಾನದ ವಿವರಗಳನ್ನು ಪ್ರತ್ಯೇಕವಾಗಿ 
ನೀಡುವುದು) 


ಒದಗಿಸಿರದಿದ್ದಲ್ಲಿ, 2016-17 ರಿಂದ 2020-21ರವರೆಗೆ ಯಾವ 
ವರ್ಷಗಳಲ್ಲಿ ಎಷ್ಟು ಅನುದಾನವನ್ನು ಕಡಿತಗೊಳಿಸಿ 
ಆದೇಶಿಸಲಾಗಿದೆ; (ವರ್ಷವಾರು ಅನುದಾನ ಕಡತ ಮಾಡಿರುವ 
ಆದೇಶಗಳ ಪ್ರತಿ ಒದಗಿಸುವುದು) 


1206 (1264) 

ಶ್ರೀಮತಿ ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

24.12.2021 

ಮಾನ್ಯ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆಯ ಸಚಿವರು. 


ಉತ್ತರ 
ಹೌದು 


2016-17ನೇ ಸಾಲಿನಿಂದ ರಿಂದ 2019-20ನೇ ಸಾಲಿನವರೆಗೆ ಕರ್ನಾಟಕ 
ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ, 
ಪ್ರತಿಯೊಂದು ವರ್ಷದಲ್ಲೂ ಮಾನ್ಯ ಶಾಸಕರುಗಳು ಸೂಚಿಸಿರುವ ರೂ.2.00 
ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಅನುದಾನ ಒದಗಿಸಲಾಗಿದೆ, ಆದರೆ, 
2020-21ನೇ ಸಾಲಿನಲ್ಲಿ ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಪ್ರತಿ ಕ್ಷೇತ್ರಕ್ಕೆ 
ರೂ.1.00 ಕೋಟಿ ಅನುದಾನವನ್ನು ಒದಗಿಸಲಾಗಿದ್ದು ಸದರಿ ವಿವರಗಳು ಈ 
ಕೆಳಕಂಡಂತಿದೆ:- 


(ರೂ.ಕೋಟಿಗಳಲ್ಲಿ) 


ಒದಗಿಸಿರುವ ಅನುದಾನ 
(ಪ್ರತಿಕ್ಷೇತ್ರಕ್ಕ) 


ET 
7017-8 


2018-15 200 
2019-20 200 
00 | 100 


2020-21ನೇ ಸಾಲಿನಲ್ಲಿ ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಪ್ರತಿ ಕ್ಷೇತ್ರಕ್ಕೆ 
ರೂ.1.00 ಕೋಟಿ ಅನುದಾನವನ್ನುಆರ್ಥಿಕ ಇಲಾಖೆಯ ಹಿಂಬರಹದಂತೆ 
ಕಡಿತಗೊಳಿಸಲಾಗಿರುವುದನ್ನು ಹೊರತುಪಡಿಸಿ, ಇನ್ನುಳಿದ ಯಾವುದೇ 
ವರ್ಷಗಳಲ್ಲಿ ಅನುದಾನವನ್ನು ಕಡಿತಗೊಳಿಸಲಾಗಿಲ್ಲ. 
(ದಿನಾಂಕ:13.08.2021ರ ಸುತ್ತೋಲೆಯನ್ನು ಇದರೊಂದಿಗೆ ಲಗತ್ತಿಸಿದೆ). 


ಪ್ರಶ್ನ 


ಹಾರ ವನ 
ವರ್ಷಗಳಲ್ಲಿ ಪ್ರತಿ ವರ್ಷಕ್ಕೆ ನಿಗಧಿಯಾಗಿರುವ ರೂ.2.00 
ಕೋಟಿಗಳ ಅನುದಾನವನ್ನು ಸರ್ಕಾರ ಪೂರ್ಣವಾಗಿ ಪ್ರತಿ 
ವರ್ಷಕ್ಕೆ ಬಿಡುಗಡೆ ಮಾಡದೇ, ಜಿಲ್ಲಾಧಿಕಾರಿಗಳ ಪಿ.ಡಿ. 
ಖಾತೆಯಲ್ಲಿ ಇರುವ ಅನುದಾನವನ್ನು ಬಳಸಿಕೊಂಡು 
ಮಾನ್ಯ ಶಾಸಕರುಗಳ ಸೂಚಿಸಿರುವ ರೂ.2.00 
ಕೋಟಿಗಳ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವಂತೆ 
ಆದೇಶಿಸಿದೆ; 


ಸದರಿ ಸಾಲಿನಲ್ಲಿ, ಜಿಲ್ಲಾಧಿಕಾರಿಗಳ ಪಿ.ಡಿ ಖಾತೆಯಲ್ಲಿ 
ಬಾಕಿ ಇದ್ದ ಅನುದಾನವೆಷ್ಟು ಬಳಸಿಕೊಂಡಿರುವ 
ಅನುದಾನವೆಷ್ಟು: (ಜಿಲ್ಲಾವಾರು, ವರ್ಷವಾರು ಮಾಹಿತಿ 
ನೀಡುವುದು) 


ಸಂಖ್ಯೆ: ಪಿಡಿಎಸ್‌ 149 ಕೆಎಲ್‌ಎಸ್‌ 2021 


RB 
ಉತ್ತರ 


2018-19ನೇ ಸಾಲಿನಲ್ಲಿ ಬಂಡವಾಳ ವೆಚ್ಚದಡಿ ರೂ.127.69 ಕೋಟಿಗಳು 
ಬಿಡುಗಡೆಯಾಗಬೇಕಾಗಿದ್ದು, ಸದರಿ ಅನುದಾನವನ್ನು ಪೂರಕ ಅಂದಾಜಿನಲ್ಲಿ ಆರ್ಥಿಕ 
ಇಲಾಖೆಯು ಒದಗಿಸಿದ್ದು, ಈ ಅನುದಾನವನ್ನು ಡಿಸೆಂಬರ್‌-2021ರ ನಂತರ ಬಿಡುಗಡೆ 
ಮಾಡಲಾಗುವುದು. 


2019-20ನೇ ಸಾಲಿನಲ್ಲಿ 17 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಪಿ.ಡಿ. ಖಾತೆಯಲ್ಲಿ 
ಲಭ್ಯವಿದ್ದ ಅನುದಾನದಲ್ಲಿ ಶೇ.75 ರಷ್ಟು ವೆಚ್ಚವಾಗದ ಕಾರಣ, ಬಂಡವಾಳ 
ವೆಚ್ಚದಡಿಯಲ್ಲಿ ಎರಡನೆಯ ಕಂತಿನ ಅನುದಾನ ಬಿಡುಗಡೆಯಾಗ ಬೇಕಾಗಿದ್ದು, 
ಲಭ್ಯವಿರುವ ಅನುದಾನದಲ್ಲಿ ಶೇ.75 ರಷ್ಟು ವೆಚ್ಚವಾದ ನಂತರ ಬಿಡುಗಡೆ 
ಮಾಡಲಾಗುವುದು. 


2020-21ನೇ ಸಾಲಿನಲ್ಲಿ ಕೋವಿಡ್‌-19ರ ಕಾರಣದಿಂದ ಕರ್ನಾಟಕ ಶಾಸಕರ 
ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯ ಅನುದಾನವನ್ನು ರೂ.1.00 ಕೋಟಿಗಳಿಗೆ 
ಮಿತಿಗೊಳಿಸಲಾಗಿರುತ್ತದೆ ಹಾಗೂ 2020-21ನೇ ಸಾಲಿನ ಅನುದಾನದಲ್ಲಿ ಪ್ರತಿ 
ಕ್ಷೇತ್ರದಿಂದ ರೂ.1.00 ಕೋಟಿಗಳನ್ನು ವರ್ಗಾಯಿಸಿ, 2019-20ನೇ ಸಾಲಿಗೆ 
ಬಳಕೆ ಮಾಡಲು ದಿನಾಂಕ:13.08.2021 ಸುತ್ತೋಲೆಯಲ್ಲಿ ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ (ಪ್ರತಿ ಲಗತ್ತಿಸಿದೆ). 

2021-22ನೇ ಸಾಲಿನಲ್ಲಿ ಪ್ರತಿ ಕ್ಷೇತ್ರಕ್ಕೆ ರೂ.1.00 ಕೋಟಿಗಳನ್ನು 
ಬಿಡುಗಡೆಗೊಳಿಸಲಾಗಿದ್ದು, ಮೂರನೇ ಕಂತಿನ ಅನುದಾನ ಬಿಡುಗಡೆ ಮಾಡಲು ಆರ್ಥಿಕ 
ಇಲಾಖೆ ಸಹಮತಿ ನೀಡಲಾಗಿದ್ದು, ಪ್ರಸಕ್ತ ಮಾಹೆಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 
ಜಿಲ್ಲಾಧಿಕಾರಿಗಳ ಪಿ.ಡಿ. ಖಾತೆಯಲ್ಲಿ ಲಭ್ಯವಿರುವ ಅನುದಾನ ಹಾಗೂ 3ನೇ ಕಂತಿನ 
ಅನುದಾನ ಸೇರಿ ಒಟ್ಟು ಅನುದಾನದಲ್ಲಿ ಶೇ.75 ರಷ್ಟು ವೆಚ್ಚವಾದಲ್ಲಿ, ನಾಲ್ಕನೇ ಕಂತಿನ 


ಅನುದಾನ ಬಿಡುಗಡೆ ಮಾಡಲಾಗುವುದು, 


ಸದರಿ ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳ ಪಿ.ಡಿ ಖಾತೆಯಲ್ಲಿ ಬಾಕಿ ಇದ್ದ ಅನುದಾನ 
ಹಾಗೂ ಬಳಸಿಕೊಂಡಿರುವ ಅನುದಾನದ ವಿವರಗಳನ್ನು ಜಿಲ್ಲಾವಾರು, ವರ್ಷವಾರು 
ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


(ಮುನಿರತ್ನ) 

ಮಾನ್ಯ ತೋಟಗಾರಿಕೆ ಹಾಗೂ ಯೋಜನೆ, 

ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖಾ ಸಚಿವರು. 


ಚ ` ಕರ್ನಾಟಿಕ ಸರ್ಕಾರ 


ಸಂಖ್ಯ:ಪಿಡಿಎಸ್‌/82/ ಕೆಎಲ್‌ಎಸ್‌/2020 ಕರ್ನಾಟಿಕ ಸರ್ಕಾರದ ಸಚಿವಾಲಯ 
ಬಹುಮಹಡಿ ಕಟ್ಟಡ, 
ಬೆಂಗಳೂರು, ದಿನಾ೦ಕ:13.08.2021 


ಸುತ್ತೋಲೆ 


ದಿನಾಂಕ:03.08.2021ರಂದು ಮಾನ್ಯ ಸಭಾಪತಿಗಳು, ಕರ್ನಾಟಿಕ ವಿಧಾನ ಪರಿಷತ್‌- 
ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪುದೇಶಾಭಿವೃದ್ದಿ 
ಯೋಜನೆಯಡಿ (KLLAರS) ಪೂರ್ಣ ಅನುದಾನ ಬಿಡುಗಡೆ ಮಾಡುವುದು ಹಾಗೂ 2021-22ನೇ 
ಸಾಲಿಗೆ ರೂ.1.00 ಕೋಟಿ ಬದಲು ರೂ.200 ಕೋಟಿಗಳ ಅನುದಾನವನ್ನು ಮಂಜೂರು 
ಮಾಡುವ ಬಗ್ಗೆ ಮತ್ತು ನಿಗದಿತ ಅವಧಿಯಲ್ಲಿ ಕಾಮಗಾರಿಗಳನ್ನೊಳಗೊಂಡ ಕ್ರಿಯಾ ಯೋಜನೆ 
ರೂಪಿಸಿ, ಅನುಷ್ಠಾನಗೊಳಿಸುವುದು ಹಾಗೂ ಎರಡು ವರ್ಷಕ್ಕಿಂತ ಅವಧಿ ಮೀರಿದ ಕಾಮಗಾರಿಗಳ 
ಅನುದಾನವನ್ನು ಸರ್ಕಾರಕ್ಕೆ. ಎ೦ಪಿಲ್ಯಾಡ್ಸ್‌ ಮಾದರಿಯಲ್ಲಿ ಅಧ್ಯರ್ಪ್ಷಣೆ ಮಾಡುವ ಬಗ್ಗೆ 
ವಿಸೃತವಾಗಿ ಚರ್ಚಿಸಲಾಯಿತು ಹಾಗೂ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪಡೆದು ಬಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲು ನಿರ್ಧರಿಸಲಾಯಿತು ಈ ಕುರಿತು ಆರ್ಥಿಕ 
ಇಲಾಖೆಯು ದಿನಾಂಕ:09.08.2021ರಂದು ಹಿಂಬರಹ ನೀಡಿದ್ದು, ಸದರಿ 
ಹಿಂಬರಹದಂತೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು /ಉಪ ವಿಭಾಗಾಧಿಕಾರಿಗಳು ಸೂಕ್ತ 
ಕ್ರಮವಹಿಸಿಲು ತಿಳಿಸಲಾಗಿದೆ. | 


|. 2021-22ನೇ ಸಾಲಿಗೆ ರೂ.2.00 ಕೋಟಿಗಳಿಗೆ ಕ್ರಿಯಾಯೋಜನೆ ತಯಾರಿಸಲು ಸಹಮತಿ 
ನೀಡಿದೆ. ಆದ್ದರಿಂದ ಕೂಡಲೇ ಎಲ್ಲಾ ಜಿಲ್ಲಾಧಿಕಾರಿಗಳು ರೂ.2.00ಕೋಟಿಗಳಿಗೆ 
ಶಿಯಾಯೋಜನೆ ರೂಪಿಸಿ ಅನುಮೋದನೆ ನೀಡುವುದು. "43 

 KLLADS ಮಾರ್ಗಸೂಚಿಗಳ ಕಂಡಿಕೆ 3.2 ರ ಅನುಸಾರ ಹ್ರಿಯಾ ಯೋಜನೆಯನ್ನು ಪುತಿ ವರ್ಷ 
ಜೂನ್‌ ಅಂತ್ಯದೊಳಗೆ ಅಂತಿಮಗೊಳಿಸತಕ್ಕದ್ದು. ಕಾಮಗಾರಿಗಳ ಪುಗತಿಗೆ ಅನುಗುಣವಾಗಿ 
ಸರ್ಕಾರದಿಂದ ಜಿಲ್ಲೆಗೆ ಒಟ್ಟಾರೆ ಬಿಡುಗಡೆಯಾಗಿರುವ/ಬಿಡುಗಡಯಾಗುವ (ಶಾಸಕರುವಾರು 
ಬಿಡುಗಡೆಯಾಗುವುದಿಲ್ಲ) ಅನುದಾನದಲ್ಲಿ; ಭರಿಸತಕ್ಕದ್ದು. ' 

3, ಇನ್ನೂ ಮುಂದೆ ಯೋಜನಾ ಇಲಾಖೆಯ ಅನುದಾನವನ್ನು ಕ್ಲೇತ್ರವಾರು ಬಿಡುಗಡೆ ಮಾಡುವ 
ಬದಲಾಗಿ ಜಿಲ್ಲಾವಾರು ಬಿಡುಗಡೆ ಮಾಡಲು ' ಕ್ರಮಹಹಿಸುತ್ತದೆ. ಆದರಿಂದ 
ಜಿಲ್ಲಾಧಿಕಾರಿಗಳು/ಉಪಬಿಭಾಗಾಧಿಕಾರಿ ಲಭ್ಯವಿರುವ" ಅನುದಾನವನ್ನು ಪ್ರತಿ ಕೇತುಕೈೆ 
ರೂ.೭.0೦0ಕೋಟಿಗಳ ಮಿತಿಯಲ್ಲಿ ಜಾಮಗಾರಿಗಳ ಪುಗತಿ' ಆಧರಿಸಿ ಹಣ ಪಾವತಿಸಲು ಸೂಕ್ತ 
ಕ್ರಮವಹಿಸುವುದು. 

4, 2020-21ನೇ ಸಾಲಿನಲ್ಲಿ ಪುತಿ ಕೇತ್ರಕ್ಕೆ ರೂ.1.0೦ಕೋಟಿಗಳಲ್ಲಿ ಕಾಮಗಾರಿಗಳನ್ನು 
ಕೈಗೊಳ್ಳಲು ಅನುಮೋದನೆ ನೀಡಲಾಗಿತ್ತು. ಹೆಚ್ಚುವರಿಯಾಗಿ ಬಿಡುಗಡೆಯಾಗಿರುವ 
ಅನುದಾನ ' ಪ್ರತಿ. ಕತಕ" . ರೂ.1.0೦ಕೋಟಿಯನ್ನು 2019-20ನೇ ಸಾಲಿಗೆ 
ವರ್ಗಾಯಿಸಿಕೊಂಡು ಕಾಮಗಾರಿಗಳನ್ನು ಶೀರ್ಥಿವಾಗಿ ಅನುಹಾನಗೊಳಿಸುವುದು. " | 


Page 10f2 


5. 2018-19ನೇ ಸಾಲಿಗೆ ಸಂಬಂಧಿಸಿದಂತೆ ಪ್ರತಿ ಕ್ಲೇತ್ರಕ್ಸೆ ಬಿಡುಗಡೆಗೆ ಬಾಕಿ `ಇರುವು 
(ರೂ.127.69 ಕೋಟಿಗಳನ್ನು) ನಾಲ್ಕನೇ ಕಂತಿನ ಬಂಡವಾಳ ವೆಚ್ಚದ ಅನುದಾನವನ್ನು 
ಬಿಡುಗಡೆಗೊಳಿಸಲು ಪ್ರಸ್ತುತ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ಲಭ್ಯವಿರುವ 
ಅನುದಾನವನ್ನು ಪೂರ್ಣವಾಗಿ ವೆಚ್ಚ ಮಾಡಿದ ನಂತರ ಅನುದಾನ ಬಿಡುಗಡೆ ಕೋರಿ 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು. 

6. KLLADS ಮಾರ್ಗಸೂಚಿ: ಪ್ಯಾರ 4.1 ರಂತೆ ಎರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ 

ಪ್ರಾರಂಭವಾಗದೇ ಉಳಿದಿರುವ ಕಾಮಗಾರಿಯ ಅನುದಾನವನ್ನು ಕೂಡಲೇ ರಾಜ್ಯ 

ಮಟ್ಟಿದ ಕೇಂದ್ರೀಕೃತ ಬ್ಯಾಂಕ್‌ ಖಾತೆಗೆ ಜಮೆಗೊಳಿಸತಕ್ಕದ್ದು. 


___— ಖ್‌ ನಾನಿ ~~ 

k ರಡು ನಕಹಾರಾ ಭಾ 
ನಿರ್ದೇಶಕರು, 

ಹಾಗೂ ಪದನಿಮಿತ್ತ ಸರ್ಕಾರದ ಉಪಕಾಯನಿ ಜಿಲ್ಲ _ 


ಪ್ರದೇಶಾಭಿವೃದ್ಧಿ, ಮಂಡಳಿ ವಿಭಾಗ, 
ಯೋಜನೆ ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


ಇವರಿಗೆ, 
ಸಂಕಲನಕಾರರು, ಕರ್ನಾಟಿಕ ರಾಜ್ಯಪತ್ರ, ಬೆಂಗಳೂರು-ಮುಂದಿನ ರಾಜ್ಯ ಪತ್ರದಲ್ಲಿ 


ಪ್ರಕಟೆಸಲು. 


, i ಕರ್ನಾಟಿಕ, ಬೆಂಗಳೂರು, 


ವಿಧಾನ ಸಭೆ / ವಿಧಾನ ಪರಿಷತ್ತಿನ ಎಲ್ಲಾ ಮಾನ್ಯ ಸದಸ್ಯರುಗಳು. 

ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು, ಬಿಧಾನಸೌಧ. 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು, ವಿಧಾನಸೌಧ. 

ಮಾನ್ಯ ಯೋಜನಾ ಸಚಿವರ ಪ್ರಧಾನ ಕಾರ್ಯದರ್ಶಿಯವರು. 

ಮಾನ್ಯ ಸಚಿವರುಗಳ ಆಪ್ತ ಕಾರ್ಯದರ್ಶಿಗಳು. 

: ಐಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗಳು, 

ಎಲ್ಲಾ ಜಿಲ್ಲಾ ಪಂಚಾಯತ್‌ಗಳ ಮುಖ್ಯ ಕಾರ್ಯನಿರ್ಬಾಹಕ ಅಧಿಕಾರಿಗಳು. 

. ಸರ್ಕಾರದ ಅಪರ ನಮಲ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ಯೋಜನಾ 
ಇಲಾಖೆ, 

10. ಸರ್ಕಾರದ ಉಪ ನಾಯಲಿಟಿಶೀುವರ ಆಪ್ತ ಸಹಾಯಕರು, "ಯೋಜನಾ ಇಲಾಖೆ, 

11. ಶಾಖಾಧಿಕಾರಿ, ಸ್ಲೀಮರ ಶಾಖೆ, ಯೋಜನಾ ಇಲಾಖೆ (ಾಂಪೆಂಡಿಯಮ್‌ಗೋಸ ರ). 

12. ಶಾಖಾ ರಕ್ಲಾ ಕಡತ / ಬಡಿ ಪ್ರತಿಗಳು. / ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ 

ವೆಬ್‌ಸೈಟ್‌ಗೆ, 


Page 2 of2 


= |p 


RE a 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1206(1264)ರ ಅನುಬಂಧ 


(ರೂ. ಲಕ್ಷಗಳಲ್ಲಿ) 


2016-17ನೇ ಸಾಲಿನಿಂದ 2021-22ನೇ ಸಾಲಿನವರೆವಿಗೂ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿರುವ ಅನುದಾನದ ವಿವರ 


ಮಾರ್ಚ್‌- 

2018ರ ಅಂತ್ಯಕೆ, i ಮಾರ್ಚ್‌-2019ರ [2ಣ್ಧ ಖಾತೆಯಲ್ಲಿದ್ದ | ಮಾರ್ಜ್‌2020ರೆ | ಪಣ ಖಾತೆಯಲ್ಲಿದ್ದ | ಮೌಶ್ಹ್‌ರ್ರಜ್ಞರರ 

ಧರಿಸಲಾದ ಖಾತೆಯಲ್ಲಿದ್ದ ಅಂತ್ಯಕ್ಕೆ ಆಅಮುದಾನ ಅಂತ್ಯಜ್ಳಿ'ಭರಿಸಲಾದ ನ ನಮೂ ಅಂತ್ಯಸ್ಥೆ 
ಸ ಅನುದಾನ” | ಭರಿಸಲಾದವೆಚ್ನ ವಚ್ಚ ¢ | ಧರಿಸಲಾದ ವೆಚ್ಚ 


ಬೀದರ್‌ 2968.28 1294455 2692.65 995.5275 2803.70 1217.94 1429.67 


ಬಳಾನಿ 327487 TN 
312599] 905] 345530 1024 206567 7026 220459 
SS TE 
200290 
298s] 197508 28647 
1og9so[ 235755 171645 
2158.96 180903] 134880 ' 790.29 
SS 
SS SE asain 255073 
ರಾಮನಗರ OS EEC 
1454.39 1583.57 1051.24 824.88 
4304.0903 207818 
524.69 1655.62 43132 
ಕೊಡಗು 899.05 sanso|_ 91923 
375. 143316 
SO SS NS 99658 
— na snaszo[ 0061) 370654 sale] 290004] ES 
ಧಾರವಾಡ SO SS 1168.71 176415 
3424558 gases 234948 ST 
154147 495s) 223552 as es 
259291 gsasol 1745201 
82226 


1218.3637 4505.4791 1823.561 591.88 
651.09 3221.7125 846.82025 265411 78446 


1980.72 


[ee 
[nd 
[ee] 
~ 
ಉ 
(2 


ಟಿ 
® 


1880.92 


e |B 
p< 

8 [8 
3 es 


Il 
[ಸ 
~ 
0 
~ 
b ಐ H 
| 


3894.8503 


0) 
pS 
[< 
[oo] 
[=] 
WW 


[=] 
[= 
Ww 
[* 
NM 
[x 
Nಫ 
N 
[8 
UW 
pe 
ಟು 


per 
~~ 
® 
[ey 


3615.5128 


soso 16224 
1540.83 


388636 771158 5688.88 15161.53 1071.69 5782.85 _ f e696 
ಹಾಸನ 128.24 1595.22 169835 1296.87 923.93 858.82 
Total 94000.79585 


59174.978 95905.2536 | S4295.13775 4252468 7372733 55655.26 79173.89 48647.86 
ಲಾ 


ಡವಚವು ಆರಂಭಿಕ ಶಿಲ್ಕುವನ್ನು ಒಳಗೊಂಡಿದೆ. 


